ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು ' 
ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾ೦ಕ 


2285 


pe 
-ಡಾ। ವೈ.ವಿ. ನಾರಾಯಣಸ್ವಾಮಿ (ಶಿಕ್ಷಕರ ಕೇತು) 
: ಮಾನ್ಯ ಗಣಿ ಮತ್ತು ಭೂ ವಿಜ್ನಾನ, ಮಹಿಳಾ ಮತ್ತು 


ಮಳ್ಳಳ ಅಭಿವೃದ್ದಿ ಹಾಗೂ "ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಜಿವರು. 


: 26/03/2021 


ಯೋಜನೆ"ಯನ್ನು 
(ಪಿ.ಎಂ.ಎಂ.ವಿ.ವಮೈ) ಕರ್ನಾಟಿಕ 
ರಾಜ್ಯದಲ್ಲಿ ಜಾರಿಗೊಳಿಸಲಾಗಿದೆಯೇ; 
ಇದ್ದರೆ ಅದರ ವಿವರಗಳನ್ನು ಮತ್ತು 
ರೂಪುರೇಷೆಗಳನ್ನು ನೀಡುವುದು. ' 


NST ss 
ಕೇಂದ್ರ ಸರ್ಕಾರದ "ಪ್ರಧಾನ ಮಂತ್ರಿ 

ಮಾತ್ಯವಂದನಾ ಯೋಜನೆ" (ಹಜ್ಬಳ) ಯನ್ನು 

ಕರ್ನಾಟಕ ರಾಜ್ಯದಲ್ಲಿ 01-01-2017 . ರಿಂದ 

ಜಾರಿಗೊಳಿಸಲಾಗಿದೆ. 

ಯೋಜನೆಯ ಉದ್ದೇಶಗಳು: 


ಈ ಯೋಜನೆಯು 6040 ಕೇ೦ದ್ರ:ರಾಜ್ಯ 
ಸರ್ಕಾರದ ಧನ ಸಹಾಯ ಯೋಜನೆಯಾಗಿದೆ. 0-6 
ತಿಂಗಳಿನವರೆಗೆ ಕೇವಲ ತಾಯಿ ಎದೆ ಹಾಲುಣಿಸುವುದು, 
ಹೆರಿಗೆಯಾದ ಒಂದು ಗಂಟೆಯೊಳಗೆ ಐದೆ 
ಹಾಲುಣಿಸುವುದು ಹಾಗೂ ಅತಿ ಸಣ್ಣ ಮಕಳಿಗೆ ಎದೆ 
ಹಾಲುಣಿಸುವ ಅಭ್ಯಾಸಗಳನ್ನು (೪0?) ಬೆಳೆಸಿಕೊಳ್ಳುವ 
ಬಗ್ಗೆ ಮಹಿಳೆಯರನ್ನು ಪ್ರೋತ್ಸಾಹಿಸುವುದು ಹಾಗೂ 
ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಆರೋಗ್ಯ ಮಟ್ಟವನ್ನು 
ಸುಧಾರಿಸುವ ವಿಟ್ಟಿನಲ್ಲಿ ಉತ್ತಮ ವಾತಾವರಣ 
ಸೃಷ್ಟಿಸಲು ನಗದು ರೂಪದಲ್ಲಿ ಪೋತ್ಸಾಹ ನೀಡುವುದು. 


ಯೋಜನೆಯಡಿ ಒದಗಿಸುವ ಸೌಲಭ್ಯಗಳು: 


* ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, 
ಗರ್ಭಿಣಿ/ಬಾಣಲತಿ ಮಹಿಳೆಯರಿಗೆ ರೂ.5000/-ಗಳ 
ಸಹಾಯಧನವನ್ನು ಮೂರು ಕಂತುಗಳಲ್ಲಿ ನೇರ 
ನಗದು ವರ್ಗಾವಣೆ ಮೂಲಕ ಫಲಾನುಭವಿಯ 
ಖಾತೆಗೆ ವರ್ಗಾಯಿಸಲಾಗುವುದು. 


1 ನೇ ಕಂತು: ರೂ.100/-ಗಳನ್ನು ಗರ್ಭಿಣಿ ಎಂದು 
ಅಂಗನವಾಡಿ ಕೇಂದ್ರಗಳಲ್ಲಿ ನೋಂದಣಿಯಾದಾಗ (150 
ದಿನಗಳೊಳಗಾಗಿ) ವರ್ಗಾಯಿಸಲಾಗುವುದು. 


2 ನೇ ಕಂತು: ರೂ. 2000/-ಗಳನ್ನು ಕನಿಷ್ಠ ಒ೦ದು 
ಆರೋಗ್ಯ ತಪಾಸಣೆ ಕೈಗೊಂಡಾಗ (ಗರ್ಭಿಣಿಯಾಗಿ 
6ತಿಂಗಳ ನಂತರ) ವರ್ಗಾಯಿಸಲಾಗುವುದು. 


3 ನೇ ಕಂತು: ರೂ.2000/-ಗಳನ್ನು ಮಗುವಿನ ಜನನದ 
ನಂತರ ಜನನ ನೋಂದಣಿ ಮತ್ತು ಮೊದಲನೇ ಹಂತದ 
ಚುಚ್ಚುಮದ್ದು (OPV, BCG, DPT,. Hepatitis-B ಅಥವಾ 
ಬದಲಿ ಲಸಿಕೆಯನ್ನು ಪಡೆದಲ್ಲಿ) ಪಡೆದ ನಂತರ 
ವರ್ಗಾಯಿಸಲಾಗುವುದು. _ 


PRY 


I 
| 
f 
| 
| 
[I 
H 
ij 
| 
|| 
| 
| 
j 
1 
| 
i 
i 
} 
/ 
| 
| 


| 


i ಯೋಜನೆಯ ಫಲಾನುಭವಿಗಳ: 


ಸದರಿ ಯೋಜನೆಯ ಸೌಲಭ್ಯವು ಮೊದಲ ಜೀವಂತ 
ಹೆರಿಗೆಗೆ ಮಾತ್ರ ಸೀಮಿತವಾಗಿರುತ್ತದೆ. 


ಕೇಂದ್ರ / ರಾಜ್ಯ 


ಸರ್ಕಾರಿ ನೌಕರರು ಹಾಗೂ 


ಸಾರ್ವಜನಿಕ ಉದ್ದಿಮೆಗಳ ನೌಕರರನ್ನು ಹೊರತು 


ಪಡಿಸಿ ರಾಜ್ಯದ 


ಎಲ್ಲಾ ಗರ್ಭಿಣಿ ಮತ್ತು 


ಬಾಣಂತಿಯರು, ಈ ಸೌಲಭ್ಯವನ್ನು ಪಡೆಯಲು 


ಅರ್ಹರಾಗಿರುತ್ತಾರೆ. 


ದಿನಾ೦ಕ:1-1-2017 ರಿಂದ ದಿನಾಂ೦ಕ:19-03-2021 


| ರವರೆಗೆ ಒಟ್ಟು 


1307811 ಫಲಾನುಭವಿಗಳು 


ನೊಂದಣಿಯಾಗಿರುತ್ತಾರೆ. ಅದರಲ್ಲಿ 1263619 


{ 
| 
1 
\ 
| 
/ 
{ 
t 
| 


ಈ ಯೋಜನೆಗಳ ಮಾರ್ಗಸೂಚಿಯಂತೆ, |; 
ಈ ಯೋಜನೆ .ಆರಂಭದಿಂದ ತಹಲ್‌ | 
ವರೆವಿಗೂ ಎಷ್ಟು ತಾಯಿ ಮಕ್ಕಳ ರಕ್ಷಣೆ; 
ಕಾರ್ಡ್‌(ಎಂ.ಸಿ.ಪಿ)ಗಳನ್ನು ವಿತರಿಸಲಾಗಿದೆ; | 


ಒದಗಿಸಲಾಗಿದೆ. 


' ಫಲಾನುಭವಿಗಳಿಗೆ ರೂ4928030 ಲಕ್ಷಗಳನ್ನು 
ಸಹಾಯಧನವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ 
| ಜಮೆ ಮಾಡಲಾಗಿರುತ್ತದೆ. 
ತಾಯಿ ಮಕ್ಕಳ ರಕ್ಷಣೆ ಕಾರ್ಡ್‌ (ಎಂ೦ಸಿಪಿ) ವಿತರಿಸಿದ 
ವಿವರ ಕೆಳಕಂ೦ಡಂತಿವೆ:- I 
ವರ್ಷ ಫಲಾನುಭವಿಗಳ 
ಸಂಖ್ಯೆ 
೨017 ಜನವರಿ ಯಿಂದಮಾರ್ಜ್‌ | 23233, 
2017-18 - 10,06,740 
2018-19 11,18,095 
2019-20 10,48,996 
2020-2021(09.03.2021 ರವರೆಗೆ "9,08,106 
ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧದಲ್ಲಿ 


ಈ ಕಾರ್ಡ್‌ಗಳನ್ನು ವಿತರಿಸಲು ಸರ್ಕಾರ 
ನಿಗಧಿಪಡಿಸಿರುವ ಕಾಲಾವಧಿ ಎಷ್ಟು 
ಮತ್ತು ಕಾರ್ಡ್‌ಗಳನ್ನು ಅಪೇಕ್ಲಿಸಿ 
ಬಂದಿರುವ ಅರ್ಜಿಗಳನ್ನು ಪರಿಶೀಲಿಸುವ 
ಮತ್ತು ವಿಲೇವಾರಿ ಮಾಡುವ ಪ್ರಕ್ರಿಯೆಗೆ 
ತೆಗೆದುಕೊಂಡಿರುವ ಕಾಲಾವಧಿ ಎಷ್ಟು; | 
ಬಾಕಿ ಉಳಿದಿರುವ ಪ್ರಕರಣಗಳೆಷ್ಟು? | 
(ಜಿಲ್ಲಾವಾರು ವಿವರವನ್ನು ನೀಡುವುದು) 


ಕೇಂದ್ರದಲ್ಲಿ 


ಕಲ್ಯಾಣ 


ತಾಯಿ ಕಾರ್ಡ್‌ (ಜ೦ಗ)ಗಳನ್ನು ಆರೋಗ್ಯ ಮತ್ತು 
ಕುಟುಂಬ 
ನೀಡಲಾಗುತ್ತಿದ್ದು, ಅರ್ಹ ಫಲಾನುಭವಿಯು ಆರೋಗ್ಯ 
ಉಪ ಕೇಂದ್ರ ಅಥವಾ ಪ್ರಾಥಮಿಕ ಆರೋಗ್ಯ 
ಕಿರಿಯ ಆರೋಗ್ಯ ಮಹಿಳಾ 
ಸಹಾಯಕಿಯರಿಂ೦ದ ಪಡೆಯಬಹುದಾಗಿರುತ್ತದೆ ಹಾಗೂ 
ಈ. ತಾಯಿ ಕಾರ್ಡ್‌ಗಳನ್ನು ನೋಂದಣಿ ಸಮಯದಲ್ಲಿ 
| ವಿತರಿಸಲಾಗುವುದು ಮತ್ತು ತಾಯಿ: ಕಾರ್ಡ್‌ಗಳನ್ನು 
ಪಡೆಯಲು ಅರ್ಜಿಯನ್ನು ಸಲ್ಪಿಸಬೆಣಾಗಿರುವುದಿಲ್ಲ. 


ಇಲಾಖೆಯ ವತಿಯಿಂದ 


ಸಂಖ್ಯ; ಮಮ 146 ಐಸಿಡಿ 2021 


ಸಚಸಔಪ್ಪ) 


ಗಣಿ ಮತ್ತು ಭಣ ಪಿಜ್ಞಾಿಸಿಪುಕ್ಷಾ ಮತ್ತು 
ಮಕ್ಕಳ ಅಭಿವೃಡ್ತಿಪಾನುಸಿ ವಳಲಣ್ಣ ಗೆಹಾಗೂ 
ಹಿರಿಯ ನಾಟಕ ಬಿಔಔ ಸವರು. 


+ 


- K WCDSEC/146/1CD/2021-WCD_ SEC A-WOMEN AND CHILD WELFARE SEC 
#T3048/2021/WCD-9ECTION A - 


ಇ ಅನುಬಂಭ-. (ಪ್ರಶ್ನೆ ಸಂಖ್ಞಿ-1127/2021) 

'. ತಾಯಿ ಕಾಡ್‌ ಗಳನ್ನು ಪಡೆದ ಪಲಾನುಭವಿಗಳ ಸಂಖ್ಛ 7] 

7 T . - 
sino |Bistrict 08718 ' 2018-19 2019-20 Ju sotees-- 
_ Nu ನ 2023) 

"3 sagtote | 305 40,771 | 42,130 33,875 

- |, Balla 11,287 48,374 64,021 60,757 55,99) 

3 [Belagavi dl 3,986 | 14,778 97,662 ik 94,868 | 78,040 

La [aéngsturu Rural 14,718 112387 | 7D 1490 | 13,030 

5 [Bengaluru Urbon 27,255 1,13,025 2,16,395 | 1,46,574 1,18,855 

6 dr 8,069 | 33,299 34,075 | 34,385 30,157 

| 7 |chamarajanagar 1 2,384 | 12,333 | 11,453 R 13,412 10,037 

8 [cnitistattapur 4802 | 18,323 7823 Mase | 6 

4 crianaoun | 3,250 13,847 13,393 13,183 | 12,269 

10 [chitradurgs 6,710 21,298 30,296 27,526 25,558 

11 JDakshins Kannada '$,056 29,737 28,855 28,511 24.192 

12 JDavanagere | 7,790 } 32,536 24,919 25,344 22,137 

13 [oharwad 3,129 14088 35,362 33,757 | 28242 

14 [Gadag 5,213 20,902 21.326 19,989 17,947 

35 Juassa | 5,549 22117 21,969 22,450 21,656 

16 Haver 5,821 26,962 28,922 28,238 | 22,814 

37 [kalaburagi 13,908 62,508 54,908 60,259 53,136 

18 [Kodagu | 1834 7,855 7,264 7,127 6,106 

1s oar 5350. 21,293 20,997 22,572 20,740 

20 [koppal | 6,631 31,469 32,590 | 30,071 27,192 

| sands 259 21775 30805 BT 

2. hysuru 9,119 38,008 35,487 38,319 | 33,914 

23  Jaichur | 9,726 39 hl ie | 41916 

24 [Ramanagaca 3,944 | 14.032 9 12,947 

25 [shivamozes | 573 24,797 | 21,632 23,590 20,772 

k26  [Fumakury 8933: 34835 36,633 36,063 | ಗ 

27 fudupi 4042 14,736 15,059 52 12,020 

28 Utara Kannada - 5,207 20,865 "| 19351 | 19366 15,714 

29 Vijayapura 13205 | 48692 60,020 57.754 48432 

3 11 28375 31,807 34,021 27,705 
SE EE 


